ಕರ್ನಾಟಿಕ ವಿಧಾನ ಪರಿಷತ್ತು 


Rr ಗುರುತಿಲ್ಲದ ಪ್ರಶ್ನೆ. ಸ೦ಖ್ಯೆ li 2459 
ಡಾ: ವೈ.ಎ. ನಾರಾಯಣಸ್ವಾಮಿ 
ಮಾನ್ಯ ಸದಸ್ಯರ ಹೆಸರು ಶಿಕ್ಷಕರ ಕೇತ) 
ಉತ್ತರಿಸಬೇಕಾದ ದಿನಾಂಕ 23.03.2022 
ಉತ್ತರಿಸುವ ಸಚಿವರು ವಸತಿ ಮತ್ತು ಮೂಲಸೌಲಭ್ಯ 
- ಅಭಿವೃದ್ದಿ ಸಚಿವರು 


ಪ್ರಶ್ನೆ" 


[ 4 


ಪ್ರ 
ಸಂ. 
ಅ | ಕರ್ನಾಟಿಕ ಗೃಹ ಮಂಡಳಿಯಿಂದ T3ರ್ನಾಟಿಕ ಗೃಹ ಮಂಡಳಿಯಿಂದ ಕಳೆದ 5 ವರ್ಷಗಳಲ್ಲಿ 3376 


ಕಳೆದ ಐದು ವರ್ಷಗಳಲ್ಲಿ ಎಷ್ಟು | ಜನರಿಗೆ ವಸತಿ ಹಂಚಿಕೆ ಮಾಡಲಾಗಿದೆ. 
ಜನರಿಗೆ ವಸತಿ ಹಂಚಿಕೆ ಮಾಡಲಾಗಿದೆ; 
| t 
ಆ |ಗೃಹ - ಮಂಡಳಿ ನಿರ್ಮಿಸಿರುವ | ಕರ್ನಾಟಕ ಗೃಹ ಮಂಡಳಿಯು ರಾಜ್ಯಾದ್ಯಂತ ನಿರ್ಮಿಸಿರುವ 
ಮನೆಗಳು' ಉತ್ತಮ ಗುಣಮಟ್ಟದಿಂದ | ಮನೆಗಳು ಉತ್ತಮ ಗುಣಮಟ್ಟದಿಂದ ಕೂಡಿದ್ದು 
ಕೂಡಿರುವುದಿಲ್ಲವೆಂಬ ಭಾವನೆ | ಸಾರ್ವಜನಿಕರಿಂದ ಸಾಕಷ್ಟು ಬೇಡಿಕೆ ಇರುತ್ತದೆ. 
ಜನರಲ್ಲಿದ್ದು, ಇದರಿಂದ ಈ 
ಮನೆಗಳನ್ನು ಖರೀದಿಸಲು ಜನ 
ಮುಂದೆ. ಬರುತ್ತಿಲ್ಲದಿರುವುದು 
ನಿಜವಲವೆ; 
ಇ | ಉತ್ತಮ ಗುಣಮಟ್ಟದ ಮನೆಗಳನ್ನು | ಕರ್ನಾಟಿಕ ಗೃಹ ಮಂಡಳಿಯು ಉತ್ತಮ ಗುಣಮಟ್ಟದ 
ನಿರ್ಮಿಸಿ, ಜನರಲ್ಲಿ ಆತ್ಮವಿಶ್ವಾಸವನ್ನು | ಮನೆಗಳನ್ನು ' ನಿರ್ಮಿಸುತ್ತಿರುವುದರಿಂದ ಸದರಿ ಪ್ರಶ್ನೆ 
ತುಂಬಲು ಸರ್ಕಾರ ಯಾವ ಕ್ರಮ | ಉದ್ಯವಿಸುವುದಿಲ್ಲ. ; 
| | ಕೈಗೊಂಡಿದೆ? (ನಿವರ ನೀಡುವುದು). 
(ಸ೦ಖ್ಯೆ: ವಇ 87 ಕಗೃಮಂ 2022) 
ರ್‌ 
(ವಿ.ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 


ಅಭಿವೃದ್ಧಿ ಸಚಿವರು. 


